ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 25-03-2021 ಪ್ರಶ್ನೆ ಸಂಖ್ಯೆ: 1873(2164) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕೆ.ಎ.ತಿಷ್ಟೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನಾ ಸಚಿವರು 
ವಿಷಯ: ಖೇಲ್‌ ಇಂಡಿಯಾ' ಯೋಜನೆ 


(ಅ) ಕೇ೦ದ್ರ ಸರ್ಕಾರದ ಯುವಜನ ಮತ್ತು ಕ್ರೀಡಾ ಮಂತ್ರಾಲಯದ 'ಖೇಲ್‌ ಇಂಡಿಯಾ" 
ಯೋಜನೆ ಅಡಿ ರಾಜ್ಯ ಸರ್ಕಾರ ರಾಜ್ಯದಲ್ಲಿನ ದೂರದ ಗ್ರಾಮಾಂತರ ಪ್ರದೇಶಗಳಲ್ಲಿ ಕ್ರೀಡಾ 
ಮನೋಭಾವ, ಆಸಕ್ತಿ ಮತ್ತು ಪ್ರತಿಭೆಯುಳ ಗ್ರಾಮಾಂತರ ಯುವಕರನ್ನು ಕ್ರೀಡೆಗೆ 
ಆಕರ್ಷಿಸಲು ಈವರೆವಿಗೂ ಕೈಗೊಂಡಿರುವ ಕಾರ್ಯಕ್ರಮಗಳೇನು; (ಜಿಲ್ಲಾವಾರು ಸಂಪೂರ್ಣ 
ವಿವರ ನೀಡುವುದು) 


(ಆ) ರಾಜ್ಯದಲ್ಲಿ ಈ ಯೋಜನೆಯಡಿ ಜಿಲ್ಲೆ, ತಾಲ್ಲೂಕು ಮತ್ತು ಹೋಬಳಿ ಮಟ್ಟಿದಲ್ಲಿ 
ಗ್ರಾಮಾಂತರ ಯುವಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆ ಅಡಿಯಲ್ಲಿ 
ಒದಗಿಸಿರುವ ಮೂಲಸೌಕರ್ಯಗಳು ಯಾವುವು; (ಜಿಲ್ಲಾವಾರು ವಿವರ ನೀಡುವುದು) 


(ಇ) ಅಸಾಧಾರಣ ಪ್ರತಿಭೆಯುಳ್ಳ ಕ್ರೀಡಾಪಟುಗಳನ್ನು ಹೊರತುಪಡಿಸಿ, ರಾಜ್ಯ ಮತ್ತು ಜಿಲ್ಲಾ 
ಮಟ್ಟಿದಲ್ಲಿ ಪ್ರತಿಭೆ ಬೆಳಗಿಸಿರುವ ಕ್ರೀಡಾ ಯುವಕರಿಗೆ ರಾಜ್ಯ ಸರ್ಕಾರದಿಂದ 
ದೊರೆಯುತ್ತಿರುವ ಆರ್ಥಿಕ ಸವಲತ್ತು ಒಳಗೊಂಡಂತೆ ಇರುವ ಇತರೆ ಸವಲತ್ತುಗಳು 
ಯಾವುವು? (ವಿವರ ನೀಡುವುದು) 


